ಕರ್ನಾಟಕ ವಿಧಾನ ಪರಿಪತ್ತು 


ನಔ 


ಸಂಖ್ಯೆ 

ಅ) |ಕಾರ್ಮಿಕ ಇಲಾ ತಿಯಿಂ' 2 
ವರ್ಷಗಳಲ್ಲಿ ಎಷ್ಟು ಉದ್ಯೋಗ ಮೇಳಗಳನ್ನು 
ಆಯೋಜಿಸಲಾಗಿದೆ; ಆದ್ದರಿಂದ ಪ್ರಯೋಜನ 
ಪಡೆದವರ ಸಂಖ್ಯೆ ಎಷ್ಟು (ಜಿಲ್ಲಾವಾರು ವಿವರ 
ನೀಡುವುದು) 

ಆ) |ಕಾರ್ಮಿ ಲ್ಯ ಅಭಿವೃದ್ದಿಗಾಗಿ 
ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ; ಕಳೆದ 2 
ವರ್ಷಗಳಲ್ಲಿ ಈ ಯೋಜನೆಗಳ ಪ್ರಯೋಜನ 
ಪಡೆದವರ ಸಂಖ್ಯೆ ಎಷ್ಟು; 

ನಷ ನಪಾಣಕ; ಕನ್ನಡ ರರ, 


ಗಾರ್ಮೆಂಟ್ಸ್‌ ನೌಕಕರ ಕೌಶಲ್ಯ ಅಭಿವೃದ್ಧಿಗಾಗಿ 
ಯಾವ ರೀತಿಯ ಯೋಜನೆಗಳನ್ನು ಕಾರ್ಮಿಕ 
ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ; ಈ 
ಕಾರ್ಯಕ್ರಮಗಳ ಪ್ರಯೋಜನ ಪಡೆದವರ ಸಂಖ್ಯೆ 
ಎಷ್ಟು (ಜಿಲ್ಲಾವಾರು ವಿವರ ನೀಡುವುದು) 


ಕಾರ್ಮಿ ಇಲಾ e 
ಮೇಳಗಳನ್ನು ಆಯೋಜಿಸಿರುವುದಿಲ್ಲ. 


ಷಿ ಕಾರ್ಮಿ ಗಾ ೯೦ಟ್ಸ್‌ 


ಕೌಶಲ್ಯಾಭಿವೃದ್ಧಿಗಾಗ ಕಾರ್ಮಿಕ ನಲಾಖೆಯ "ವತಿಯಿಂದ 
ಯಾವುದೇ ಯೋಜನೆಗಳನ್ನು ಹಮ್ಮಿಕೊಂಡಿರುವುದಿಲ್ಲ. 
ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿಯ “ವತಿಯಿಂದ ನೋಂದಾಯಿತ ಕಟ್ಟಡ ಮತ್ತು 
ಇತರೆ ನಿರ್ಮಾಣ ಕಾರ್ಮಿಕರಿಗೆ 2017-18ನೇ “ಾಲಿನಿಂದ 
"ಶ್ರಮ ಸಾಮರ್ಥ್ಯಯೋಜನೆ” ಎಂಬ ಶೀರ್ಷಿಕೆಯಡಿ 
“ಟ್ರೈನಿಂಗ್‌-ಕಮ್‌ ನ ಹೊಲ್‌ಕಿಟ್‌' ಕಾರ್ಯಕ್ರಮವನ್ನು 
ಅನುಷ್ಠಾನಗೊಳಿಸಿದ್ದು ಇದರಿಂದ ರಾಜ್ಯದ ನೊಂದಾಯಿತ 
ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ತಮಗೆ 
ಬೇಕಾದ ವೃತ್ತಿ ಕೌಶಲ್ಯ ಮತ್ತು ನೈಪುಣ್ಯತೆಯನ್ನು 
ಪಡೆಯುವುದಲ್ಲದೇ, ಈ ತರಬೇತಿ ಪಡೆದ 
ಅರ್ಹಕಾರ್ಮಿಕರಿಗೆ ತಮ್ಮ ವೃತ್ತಿಗನುಗುಣವಾದ ಉತ್ತಮ 
ಗುಣಮಟ್ಟದ ಉಪಕರಣಗಳನ್ನು ಪಡೆಯುತ್ತಾರೆ. ಜೊತೆಗೆ, 
ಕಾರ್ಮಿಕರಿಗೆ ಜೀವನಕೌಶಲ್ಯ, ಆರೋಗ್ಯ ಮತ್ತು ಸಾಸ ಸ್ಕ್ಯಗಳ 
ಬಗ್ಗೆ ಅರಿವು ಮೂಡಿಸುವುದು, ರಕ್ಷಣಾತಕ Ned 
ಉಪಯೋಗ, ಪ್ರಮಾಣಪತ್ರ ಮತ್ತು "ಉದ್ಯೋಗಾವಕಾಶವನ್ನು 
ಕಲ್ಲಿಸುವುದು ಈ ಕಾರ್ಯಕ್ರಮದ ಮುಖ್ಯ 
ಉದ್ದೇಶವಾಗಿರುತ್ತದೆ: 


ತರಬೇತಿ ಟೂಲ್‌ಕಿಟ್‌ ಕಾರ್ಯಕ್ರಮದ ಉದ್ದೇಶಗಳು: 
1 ರಾಜ್ಯದ ನೋಂದಾಯಿತ ಕಟ್ಟಡ ನಿರ್ಮಾಣ ಮತ್ತು 
ಇತರೆ ನಿರ್ಮಾಣ ಕಾರ್ಮಿಕರ ಹಾಗೂ ಅವರ 


ಅವಲಂಬಿತರ ಕೌಶಲ್ಯ ಅಭಿವೃದ್ಧಿಗೊಳಿಸುವುದು / 
ಉನ್ನತಿಗೊಳಿಸುವುದು. 


1 


ಕಾಇ 561 ಎಲ್‌ ಇಟಿ 2021 


2. ರಾಜ್ಯದಲ್ಲಿ ನಿರ್ಮಾಣ ಕ್ಷೇತ್ರದಲ್ಲಿ ದಕ್ಷಯುತವಾದ, 
ಆರೋಗ್ಯಕರ, ಯುಕ್ತ ಮತ್ತು ಕೌಶಲ್ಯ ಭರಿತ 
ಕಾರ್ಯನಿರ್ವಹಿಸುವ ಕಾರ್ಮಿಕರ ತಂಡವನ್ನು 
ರಚಿಸುವುದು. 

3. ರಾಜ್ಯದ ಗ್ರಾಮೀಣ ಕ್ಷೇತ್ರದಲ್ಲಿ ಯುವ ಕಟ್ಟಡ 
ನಿರ್ಮಾಣ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ 
ದಕ್ಷತೆಯನ್ನು ಹೆಚ್ಚಿಸುವುದು. 

4. ನಿರ್ಮಾಣ ಕ್ಷೇತ್ರದಲ್ಲಿ ತೊಡಗಿದ ಕಾರ್ಮಿಕರಿಗೆ 
ಕಾರ್ಯಸುರಕ್ಷತೆ ಹಾಗೂ ಸ್ಪಸ್ತತೆ ಬಗ್ಗೆ ಅರಿವು 
ಮೂಡಿಸುವುದು. 

5. ಸ್ಥಳೀಯ ನಿರ್ಮಾಣ ಕಾರ್ಮಿಕರಿಗೆ ಉತ್ತಮ 
ಗುಣಮಟ್ಟದ ತರಬೇತಿ ನೀಡಿ, ರಾಜ್ಯದಲ್ಲಲ್ಲದೆ 
ಹೊರರಾಜ್ಯ ಹಾಗೂ ಅಂತರ್‌ರಾಷ್ಟ್ರೀಯ ಮಟ್ಟದಲ್ಲಿ 
ತೊಡಗಿಸಿಕೊಳ್ಳಬಹುದಾದಂತಹ ನಿರ್ಮಾಣ 
ಕೌಶಲ್ಲ ವನ್ನುಅಭಿವ್ಮ ದ್ಧಿ ಪಡಿಸುವುದು, 


'ಶ್ರಮ ಸಾಮರ್ಥ ಯೋಜನೆ'ಯಡಿಯಲ್ಲಿ 2019-20ನೇ 
ಸಾಲಿನಲ್ಲಿ 4,239 ಫಲಾನುಭವಿಗಳಿಗೆ ತರಬೇತಿ ನೀಡಲಾಗಿದೆ. 


ಮಂಡಳಿಯಿಂದ RPL (Recognization of 
Prior Learning) ತರಬೇತಿಯನ್ನು ನೋಂದಾಯಿತ ಕಟ್ಟಡ 
ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ನೀಡಲು 
ಮಂಡಳಿಯ 2020-21ನೇ ಸಾಲಿನ ಆಯವ್ಯಯದಲ್ಲಿ 
ಸೇರ್ಪಡಿಸಿ, ಮಂಡಳಿಯಿಂದ ಕರ್ನಾಟಕ ರಾಜ್ಯದಾದ್ಯಂತ 1 
ಲಕ್ಷ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮತ್ತು ಅವರ 
ಅವಲಂಬಿತರಿಗೆ RPL ತರಬೇತಿಯನ್ನು ನೀಡುವ 
ಗುರಿಯನ್ನು ಮಂಡಳಿ ಹೊಂದಿದ್ದು. 2020-21 ನೇ 
ಸಾಲಿನಲ್ಲಿ ಆರ್‌.ಪಿ. ಎಲ್‌ ಯೋಜನೆಯಡಿ 6,776 
ಫಲಾನುಭವಿಗಳಿಗೆ ಮಂಡಳಿಯ ವತಿಯಿಂದ ತರಬೇತಿ 
ನೀಡಲಾಗಿದೆ. 


ಜಿಲ್ಲಾವಾರು ವಿವರವನ್ನು ಅನುಬಂಧ-01 ಮತ್ತು 02 ರಲ್ಲಿ 


(ಅರಚ್ಛೆ 'ಮ"ಹೆಬ್ಬಾರ್‌) 
ಕಾರ್ಮಿಕ ಸಚಿವರು 


ಎಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಇವರ ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ: 1179ಕ್ಕೆ ಅನುಬಂಧ-01 


ಶ್ರಮ ಸಾಮರ್ಥ್ಯ ಯೋಜನೆಯಡಿ 2019-20 ನೇ ಸಾಲಿನಲ್ಲಿ ತರಬೇತಿಯ ಪಡೆದ ಕಟ್ಟಡ ಮತ್ತು ಇತರೆ 
ನಿರ್ಮಾಣ ಕಾರ್ಮಿಕರ ಜಿಲ್ಲಾವಾರು ವಿವರ 


4239 


ಧಾರವಾಡ-ಟಾಟಾ ಹಿಟಾಚಿ 


ಒಟ್ಟು 


A 
— 


ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಇವರ ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ: 1179ಕ್ಕೆ ಅನುಬಂಧ-02 


ಆರ್‌.ಪಿ.ಎಲ್‌ (R.P.L) ಯೋಜನೆಯಡಿ 2020-21 ನೇ ಸಾಲಿನಲ್ಲಿ ತರಬೇತಿಯ ಪಡೆದ 
ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಜಿಲ್ಲಾವಾರು ವಿವರ 


| 
[3 T ಜಲ್ಲೆ ತರಬೇತಿ ಮ 
1 ಬಳ್ಳಾರಿ 3471 
2 ಬೆಂಗಳೂರು 232 
3 [ಜಾಮರಾಜನಗರ I 
4 ಹಾವೇರಿ 404 
5 ಮಂಡ್ಯ 343 
6 ಮೈಸೂರು 345 


